ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಬಿ ಎ py 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


847 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
[o) [) pe 
20.12.2021 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷ ಣ ಸಚಿವರು 


ಉತ್ತರ 


ರಾಜ್ಯದ ಹಲವು ಸರ್ಕಾರಿ 
ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶುದ್ಧ 
ಶೌಚಾಲಯಗಳಿಲ್ಲದಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಆ) ಹಾಗಿದ್ದಲ್ಲಿ ರಾಜ್ಯದ ಸರ್ಕಾರಿ" 
ಶಾಲೆಗಳಲ್ಲಿ ಶುದ್ಧ ಶೌಚಾಲಯಗಳು | 


ಸೇರಿದಂತೆ ಮೂಲಭೂತ | 
ಸೌಲಭ್ಯಗಳನ್ನು ಒದಗಿಸಲು | 
ಸರ್ಕಾರ ತೆಗೆದುಕೊಂಡ | 
ಕ್ರಮಗಳೇನು; | 


| 
| 
| 
| 
| 


ಬಂದಿದೆ. 


2021-22ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ 
ನರೇಗಾ ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ 
ಶೌಚಾಲಯ ನಿರ್ಮಾಣ ಹಾಗೂ ದುರಸಿಗೆ 
3500.00ಲಕ್ಷಗಳ ಅನುದಾನ ಒದಗಿಸಲಾಗಿರುತ್ತದೆ. 


2021-22ನೇ: ಸಾಲಿನ ಅಮೃತ ಶಾಲಾ ಸೌಲಭ್ಯ 
ಯೋಜನೆಯಡಿ ರಾಜ್ಯಾದಾದ್ಯಂತ 750 ಸರ್ಕಾರಿ 
ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ತಲಾ, 10.00 
ಲಕ್ಷಗಳಂತೆ ರೂ.7500.00 ಲಕ್ಷಗಳ ಅನುದಾನ 
ಬಿಡುಗಡೆ ಮಾಡಲಾಗಿದೆ. 


2021-22ನೇ ಸಾಲಿನ ರಾಜ್ಯ ಸರ್ಕಾರದ ಬಂಡವಾಳ 
ವೆಚ್ಚ ಯೋಜನೆಯಡಿ ವಿವಿಧ ವಿಧಾನ ಸಭಾ ಕ್ಷೇತ್ರದ 
ಸರ್ಕಾರಿ ಶಾಲಾ ಕಟ್ಟಡಗಳ ತುರ್ತು ದುರಸ್ಥಿಗೆ 
ರೂ.6.00 ಲಕ್ಷಗಳ ಅನುದಾನ ಬಿಡುಗಡೆ 
ಮಾಡಲಾಗಿರುತ್ತದೆ. ಸದರಿ ಅನುದಾನವನ್ನು ಗರಿಷ್ಠ 
ಶಾಲೆಗಳಲ್ಲಿ ದುರಸ್ಥಿ ಕಾರ್ಯ ವಿಸ್ತರಿಸಲು 
ಸ್ಥಳೀಯವಾಗಿ ಜಾರಿಯಲ್ಲಿರುವ ವಿವಿಧ ಅಭಿವೃದ್ಧಿ 
ಯೋಜನೆಗಳ ಅನುದಾನವನ್ನು ಒಗ್ಗೂಡಿಸುವಿಕೆ 


(convergence) ಮೂಲಕ ಅನುಷ್ಠಾನಕ್ಕಾಗಿ 
ಸಂಬಂಧಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 


ಕಾರ್ಯನುಷ್ಠಾನ ಸಮಿತಿಯನ್ನು ರಚಿಸಿ ಶೀಘ್ರವಾಗಿ | 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಆದೇಶ 
ಹೊರಡಿಸಲಾಗಿದೆ. 

ಶಾಲಾ ಕಟ್ಟಡಗಳ ದುರಸ್ವಿಗಾಗಿ ರಾಜ್ಯ/ಜಿಲ್ಲಾ ವಪತ್ತು 
ನಿರ್ವಹಣಾ ನಿಧಿಯಡಿ ಹಾಗೂ ಇತರೆ ಲಭ್ಯವಿರುವ 
ಅನುದಾನ (ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆ ಡಿ.ಎಂ.ಎಫ್‌ ಯೋಜನೆ ಮತ್ತು ಜಿಲ್ಲಾ 
ಪಂಚಾಯತ್‌ ಸೇರ್ಪಡೆ ಹಾಗೂ ಮಾರ್ಪಾಡು 
ಯೋಜನೆಗಳಡಿ) ಬಿಡುಗಡೆ ಮಾಡಲು ಆಯಾ 


| 


oo 


| 


| 


| ಮುಂದುವರೆದು ಕಳೆದ ಎರಡು ವರ್ಷಗಳಲ್ಲಿ, ರಾಜ್ಯವಲಯ | 
| ಮುಂದುವರೆದ ಯೋಜನೆಯಡಿ ಸರ್ಕಾರಿ ಪ್ರಾಥಮಿಕ ಮತ್ತು 


ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿಯ 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ ಪ್ರಸ್ತಾವನೆ 
ಸಲ್ಲಿಸಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡು | 
ಶಾಲಾ ಕಟ್ಟಡಗಳ. ದುರಸ್ಥಿಯನ್ನು ಶೀಘ್ರವಾಗಿ 
ಕೈಗೊಳ್ಳುವಂತೆ ಆಯುಕ್ತರು ಸಾರ್ವಜನಿಕ ಶಿಕ್ಷಣ 
ಇಲಾಖೆ ಬೆಂಗಳೂರು ಇವರ ಸುತ್ತೋಲೆ 
ದಿನಾಂಕ:19.11.2021ರಲ್ಲಿ ರಾಜ್ಯದ ಎಲ್ಲಾ 
ಉಪನಿರ್ದೇಶಕರು (ಆಡಳಿತ) ಹಾಗೂ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. | 


ಮಹಾತ್ಮಾ ಗಾಂಧಿ ನೆರೇಗಾ ಯೋಜನೆ ಅಡಿಯಲ್ಲಿ | 
ಶಾಲೆಗಳಿಗೆ ಅಗತ್ಯವಿರುವ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸಲು 14 ಮತ್ತು 15ನೇ | 
ಹಣಕಾಸು ಆಯೋಗದಲ್ಲಿ ಸಂಬಂಧಿಸಿದ ಗ್ರಾಮ! 
ಪಂಚಾಯತಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ | 
ಹಿನ್ನಲೆಯಲ್ಲಿ ಕ್ರಮವಹಿಸಿ ಅನುದಾನ ಹಂಚಿಕೆ | 
ಮಾಡಲು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ | 
ರಾಜ್‌ ಇಲಾಖೆಗೆ ದಿನಾಂಕ:09.12.2021 ರಂದು ಪತ್ರ! 
ಬರೆಯಲಾಗಿದೆ. | 


2021-22ನೇ ಸಾಲಿನಲ್ಲಿ ಕೊಠಡಿಗಳ ದುರಸ್ತಿ, ನೂತನ | 
ಶಾಲಾ ಕಟ್ಟಡಗಳ ನಿರ್ಮಾಣ, ಶಾಲಾ ಕೊಠಡಿಗಳ | 
ನಿರ್ಮಾಣ, ಶೌಜಾಲಯ ನಿರ್ಮಾಣ ಮತ್ತು ದುರಸ್ಥಿ | 
ಮುಂತಾದ ಮೂಲಭೂತ ಸೌಲಭ್ಯಗಳಿಗಾಗಿ ಇಡೀ 
ರಾಜ್ಯಕ್ಕೆ ಇಲ್ಲಿಯವರೆಗೆ ರೂ.33243.64 ಲಕ್ಷಗಳ | 
ಅನುದಾನ ಬಿಡುಗಡೆ ಮಾಡಲಾಗಿದೆ. 


2021-22ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ 
ಪದೇಶಾಭಿವೃದ್ಧಿಮಂಡಳಿ (ಕೆ.ಕೆ.ಆರ್‌.ಡಿ.ಬಿ)ನಿಧಿಯಿಂದ 
ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಕೊಠಡಿಗಳ 
ದುರಸ್ತಿ, ನೂತನ ಶಾಲಾ ಕಟ್ಟಡಗಳ ನಿರ್ಮಾಣ, | 
ಶಾಲಾ ಕೊಠಡಿಗಳ ನಿರ್ಮಾಣ, ಶೌಚಾಲಯ | 
ನಿರ್ಮಾಣ ಮತ್ತು ದುರಸ್ಥಿ ಹಾಗೂ ಇನ್ನೀತರ! 
ಮೂಲಭೂತ ಸೌಲಭ್ಯಗಳಿಗಾಗಿ ರೂ.15882.56ಲಕ್ಷಗಳ 
ಅನುದಾನ ಹಂಚಿಕೆ ಮಾಡಲಾಗಿದೆ. 


ಸಮಗ್ರ ಶಿಕ್ಷಣ-ಕರ್ನಾಟಕದಡಿ 2021-22ನೇ ; 
ಸಾಲಿನಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿ, ದುರಸ್ಥಿ | 


ಹೆಚ್ಚುವರಿ  'ಈೌಜಾಲಯಗಳು ಸೇರಿದಂತೆ 
ಮೂಲಭೂತ ಸೌಕರ್ಯ ಒದಗಿಸಲು ಒಟ್ಟು! 
ರೂ.8826.950ಲಕ್ಷಗಳು ಅನುದಾನವನ್ನು | 
ಒದಗಿಸಲಾಗಿದೆ. 


\ 


| ಬಿಡುಗಡೆಯಾದ ಅನುದಾನದ ವಿವರ ಕೆಳಕಂಡಂತಿದೆ. 


[ 


| ಪ್ರೌಢಶಾಲೆಗಳ ಕೊಠಡಿಗಳ ನಿರ್ಮಾಣ ಮತ್ತು ದುರಸಿಗೆ 


§ } ಕೊಠಡಿ ನಿರ್ಮಾಣ ] 


2019-20 |632 973 21982.00 


29200 
20ST [O00 — 


LEE 


' ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ ಹಾಗೂ 
ಅಗತ್ಯತೆಗೆ ಅನುಗುಣವಾಗಿ ರಾಜ್ಯಾದಾದ್ಯಂತ ಹಂತಹಂತವಾಗಿ 
ಶಾಲಾ ಕೊಠಡಿ/ಶೌಚಾಲಯ ದುರಸ್ಥಿ ಕಾರ್ಯಕೈಗೊಳ್ಳಲು 
| ಕಮವಹಿಸಲಾಗಿದೆ. 


ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು'ಬೆಳಗಾವಿ ಜಿಲ್ಲೆಯಲ್ಲಿರುವ 
ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ; ! ಶೌಚಾಲಯಗಳನ್ನು ಹೊಂದಿವೆ. 
(ತಾಲ್ಲೂಕುವಾರು ವಿವರ | 
ನೀಡುವುದು) | 


ಶೌಚಾಲಯಗಳು ಇಲ್ಲದಿರುವ. 2020-21ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ ನರೇಗಾ 
ಶಾಲೆಗಳಲ್ಲಿ ಮತ್ತು ಹೆಚ್ಚಿನ ' ಅನುದಾನ ಬಒಗ್ಗೂಡಿಸುವಿಕೆಯ ಮೂಲಕ ಶೌಚಾಲಯ 
ವಿದ್ಯಾರ್ಥಿನಿಯರು ಇರುವ | ನಿರ್ಮಾಣ, ಆಟದ ಮೈದಾನ, ಆವರಣ ಗೋಡೆ, ಅಡುಗೆ 
ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣೆ, ಮಳೆ ನೀರು ಕೊಯ್ದು. ಯೋಜನೆ, ಪೌಷ್ಠಿಕ ತೋಟ 
ಶೌಚಾಲಯಗಳನ್ನು ನಿರ್ಮಿಸಲು ನಿರ್ಮಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು 
ಸರ್ಕಾರ ತೆಗೆದುಕೊಂಡಿರುವ 2920.99ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಕ್ರಮಗಳೇನು: ಯಾವ: 
ಕಾಲಮಿತಿಯಲ್ಲಿ ಶೌಚಾಲಯಗಳನ್ನು ಸಮಗ್ರ ಶಿಕ್ಷಣ-ಕರ್ನಾಟಕ ಮೂಲಕ ಹೆಚ್ಚುವರಿ 
ನಿರ್ಮಿಸಲಾಗುವುದು: (ವಿವರ ' ಶೌಚಾಲಯಗಳಿಗಾಗಿ ರೂ. 1286.00 ಲಕ್ಷಗಳು ಅನುದಾನ 
ನೀಡುವುದು) ಒದಗಿಸಲಾಗಿದೆ. 
2021-22ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ ನರೇಗಾ 
ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ ಶೌಚಾಲಯ 
ನಿರ್ಮಾಣ ಹಾಗೂ ದುರಸ್ತಿಗೆ 3500.00ಲಕ್ಷಗಳ ಅನುದಾನ 
' ಒದಗಿಸಲಾಗಿದ್ದು, ಹೆಚುವರಿ ಶೌಚಾಲಯಗಳು ನಿರ್ಮಾಣ 


ಸರ್ಕಾರಿ ಶಾಲೆಗಳಲ್ಲಿ 
ಶೌಚಾಲಯಗಳು ಸ್ವಚ್ಛತೆಯಿಲ್ಲದೇ, 
ಅನಾರೋಗ್ಯಕ್ಕೆ ದಾರಿ 


ಮಾಡಿಕೊಡುತ್ತಿದ್ದ 

ಶೌಚಾಲಯಗಳು ಸ್ವಚ್ಛತೆ 
ಕಾಪಾಡಿಕೊಳ್ಳಲು ಸರ್ಕಾರ ಯಾವ 
ಕ್ರಮಗಳನ್ನು ಕೈಗೊಂಡಿದೆ: (ವಿವರ 


ನೀಡುವುದು) 


ತಿ ವರ್ಷ ಸರ್ಕಾರವು ರಾಜ್ಯ ಮುಂದುವರಿದ 
ರ್ಯಕ್ರಮಗಳಡಿಯಲ್ಲಿ ಕುಡಿಯುವ ನೀರು ಶೌಚಾಲಯಗಳ 
ನಿರ್ವಹಣೆಗಾಗಿ ರಾಜ್ಯದ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಮತ್ತು 
ಪೌಢ ಶಾಲೆಗಳ ಮುಖ್ಯೋಪಾಧ್ಯಾಯರ/ಎಸ್‌.ಡಿ.ಎಂ.ಸಿ ಜಂಟಿ 
ಖಾತೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 


3 (#1 


2018-19 ರಿಂದ 2020-21ರ ಸಾಲಿನವರೆಗೆ ರಾಜ್ಯ 
ಮುಂದುವರಿದ ಕಾರ್ಯಕ್ರಮಗಳಡಿಯಲ್ಲಿ ಕುಡಿಯುವ ನೀರು 
ಶೌಚಾಲಯಗಳ ನಿರ್ವಹಣೆಗಾಗಿ ಪ್ರತಿ ಸರ್ಕಾರಿ ಶಾಲೆಗೆ | 
ಅನುದಾನ ಬಿಡುಗಡೆ ಮಾಡಿರುವ ವಿವರ ಈ ಕೆಳಕಂಡಂತಿದೆ. | 


2018-19 


ಶಾಲೆಗಳ ವಿವರ 


| ಸರ್ಕಾರಿ ಹಿರಿಯ 
; ಪ್ರಾಥಮಿಕ 
| ಶಾಲೆಗಳು 
7ರ್ಣಾಕ್‌ಪಾಢ 
ಶಾಲೆಗಳು 


899.48 


| 
| 


‘2019-20 | 


| | ಅನುದಾನ | 
ಶಾಲೆಗಳ ವಿವರ Ne. ಬಿಡುಗಡೆ |! 
| | (ರೂ.ಲಕ್ಷಗಳಲ್ಲಿ) 
: ಸರ್ಕಾರಿ ಕಿರಿಯ 
ಪ್ರಾಥಮಿಕ 950.65 
| ಶಾಲೆಗಳು 
ರಕ್‌ | 
"| ಪ್ರಾಥಮಿಕ 1250.13 
| ಶಾಲೆಗಳು 
| 299.20 
A 


ee 
|| ಒಟ್ಟು 2499.98 
| 


'10% ರಷ್ಟು ಸ್ವಚ್ಛತೆಗೆ ಮೀಸಲಿಡಲಾಗಿದೆ. ಈ ಅನುದಾನದಲ್ಲಿ 
ಶೌಚಾಲಯಗಳ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡಲಾಗುತ್ತಿದೆ. 


ಇಪಿ: 303 ಯೋಸಕ 2021 


—T ಹ | 
| 2020-21 | 
( 


ಶಾಲೆಗಳ ವಿವರ 


ಸರ್ಕಾರಿ ಕಿರಿಯ 
ಪ್ರಾಥಮಿಕ 
ಶಾಲೆಗಳು 


| 
| H 
| | ಶಾಣಿಗಳು 
ಸರ್ಕಾರಿ ಹರಿಯ 
| ಪ್ರಾಥಮಿಕ 
ಶಾಲೆಗಳು 


1214.00 


' ಮುಂದುವರೆದು ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ 
ಬಿಡುಗಡೆಯಾಗುವ ಶಾಲಾನುದಾನದಲ್ಲಿ ಅನುದಾನದ ಶೇಕಡಾ 


